ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಯು.ಜಿ.ಸಿ. ವೇತನ ಬಾಕಿ ಪಾವತಿ ಬಗ್ಗೆ 


ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) :- 


816 (981) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ: 


(ಅ) 2019 ಖಏಪ್ರಿಲ್‌-1ರಿಂದ ಅಕ್ಟೋಬರ್‌ 2019ರ ವರೆಗೆ ಯು.ಜಿ.ಸಿ. ವೇತನ ಬಾಕಿ ಪಾವತಿ 
ಮಾಡಲಾಗಿದೆಯೇ; ಇಲ್ಲದಿದ್ದಲ್ಲಿ, ಕಾರಣ ಏನು; (ಮಾಹಿತಿ ನೀಡುವುದು) 


(aT 


(ಆ) ವೇತನ ಬಾಕಿ ಪಾವತಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆಯೇ ? (ಮಾಹಿತಿ ನೀಡುವುದು) 


